ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕ್ಕೆ ರಹಿತ ಪ್ರಶ್ನೆ 

ದಿನಾ೦ಕ: 18-03-2021 ಪ್ರಶ್ನೆ ಸ೦ಖ್ಯೆ: 1322(1634) 

ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಕಾಂತರಾಜ್‌(ಬಿಎ೦ಎಲ್‌)(ಸ್ಮಳೀಯ ಸಂಸ್ಥೆಗಳ ಕ್ಲೇತು) 

ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 

ಉತ್ತರಿಸುವ ಸಚಿವರು: ಮಾನ್ಯ ಅಬಕಾರಿ ಸಚಿವರು 

ವಿಷಯ: ಸನ್ನದುಗಳ ಬಗ್ಗೆ 

(ಅ) ಸನ್ನದು ಎಂದರೇನು; ಅಬಕಾರಿ ಇಲಾಖೆಯಡಿ ಹಾಲಿ ಜಾರಿಯಲ್ಲಿರುವ ಸನ್ನದುಗಳು 


ಯಾವುವು; ಯಾವ ಯಾವ ಉದ್ಯಮಗಳಿಗಾಗಿ ಯಾವ ಯಾವ ಸನ್ನದುಗಳನ್ನು 
ನೀಡಲಾಗುತ್ತದೆ; (ಸನ್ನದುವಾರು ಮಾಹಿತಿ ನೀಡುವುದು) 


(ಆ) ಸದರಿ ಸನ್ನದುಗಳನ್ನು ಪಡೆಯಲು ಹಾಲಿ ಇರುವ ಮಾರ್ಗಸೂಚಿಗಳೇಮು; 
(ಸನ್ನದುವಾರು ವಿವರವಾದ ಮಾಹಿತಿ ನೀಡುವುದು ) 


(ಇ) ತುಮಕೂರು ರೆವಿನ್ಯೂ ಜಿಲ್ಲಾ ವ್ಯಾಪ್ಲಿಯಲ್ಲಿ ಹಾಲಿ ಎಷ್ಟು ಪ್ರವಾಸೋದ್ಯಮ ಮತ್ತು 
ಹೋಟೆಲ್‌ ಸನ್ನದುಗಳು ಇವೆ; ಇವುಗಳಿಗೆ ಯಾವಾಗ ಲೈಸೆನ್ಸ್‌ ನೀಡಲಾಗಿದೆ; (ಬಿವರವಾಗಿ 
ಸನ್ನದುದಾರರ ಹೆಸರು ವಿಳಾಸದೊಂದಿಗೆ ತಾಲ್ಲೂ ಮಾಹಿತಿ ನೀಡುವುದು) 


(ಈ) ರಾಜ್ಯದಲ್ಲಿ ಹೊಸದಾಗಿ ಮದ್ಯ ಮಾರಾಟ ಪರವಾನಗಿ ನೀಡುವ ಆಲೋಚನೆ ಸರ್ಕಾರಕ್ಕೆ 
ಇದೆಯೇ; ಇದ್ದಲ್ಲಿ, ಯಾವ ಕಾಲಮಿತಿಯೊಳಗೆ ಪರವಾನಗಿ ನೀಡಲಾಗುವುದು? 


